ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
೩ (s 


817 (950). 
ಸದಸ್ಯರ ಹೆಸರು ಶ್ರೀ ಆರ್‌. ಪ್ರಸನ್ನಕುಮಾರ್‌ (ಸಳೀಯ ಸಂಸ್ಥೆಗಳ ಕ್ನೇತು 
ಉತ್ತರಿಸುವ ದಿನಾಂಕ 20.09.2021 
ಉತ್ತರಿಸುವ ಸಚಿವರು ' ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ಕ್ರಸಂ. ಪ್ರಶ್ನೆ ಉತ್ತರ 


ಅ) 


ಬಿ.ಬಿ.ಎಂ.ಪಿ. ನಗರಸಭೆ, ಪಟ್ಟಿಣ 
ಪಂಚಾಯತಿ, ಗ್ರಾಮ ಪಂಚಾಯತಿ 
ವ್ಯಾಪ್ಲಿಯಲ್ಲಿ ಕಂದಾಯ 
ಕಟ್ಟುವಾಗ ಗ್ರಂಥಾಲಯ ಕೆರ 6% 
ಸರ್ಕಾರ ಪಡೆಯುತ್ತಿದೆಯೇ? ಈ 
ಕರವನ್ನು ಗ್ರಂಥಾಲಯ 
ಅಭಿವೃದ್ಧಿಗೆ 
ಉಪಯೋಗಿಸಲಾಗುತ್ತಿದೆಯೇ? 
(ವಿವರ ನೀಡುವುದು) 


ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ವಿವಿಧ ಜಿಲ್ಲಾ 7] 
ವಗರ ಕೇಂದ್ರ ಗ್ರಂಥಾಲಯ ಪ್ರಾಧಿಕಾರಗಳು 1965 ರ ಕರ್ನಾಟಕ 
ಸಾರ್ವಜನಿಕ ಗ್ರಂಥಾಲಯ ಅಧಿನಿಯಮ 30 ರನ್ವಯ ವಿವಿಧ 
ಸ್ಥಳೀಯ ಸಂಸ್ಥೆಗಳಾದ ಬೃಹತ್‌ "ಬೆಂಗಳೂರು ಮಹಾನಗರ 
ಪಾಲಿಕೆ, ಮಹಾನಗರ ಪಾಲಿಕೆ, ನಗರ ಪಾಲಿಕೆಗಳು, ಪುರಸಭೆ, 
ಪಟ್ಟಣ ಪಂಚಾಯತಿಗಳು ಹಾಗೂ ಗ್ರಾಮ ಪಂಚಾಯತಿಗಳು 
ಸಂಗ್ರಹಿಸುವ ಆಸ್ತಿ ತೆರಿಗೆಯ ಮೇಲೆ ಶೇ.6 ರಷ್ಟು ಗ್ರಂಥಾಲಯ 
ಉಪಕರವನ್ನು ಸಂಗ್ರಹಿಸಿ ಸಂಗ್ರಹಣಾ ವೆಚ್ಚವಾಗಿ 
ಸಂಗ್ರಹಿಸಲಾದ ಕರದ ಮೇಲೆ ಶೇ10 ರಷ್ಟು ಸಂಗ್ರಹಣಾ 
ವೆಚ್ಚವನ್ನು ಸ್ಮಳೀಯ ಸಂಸ್ಥೆಗಳು ಮುರಿದುಕೊಂಡು ಉಳಿದ 
ಮೊತ್ತವನ್ನು ಗಂಥಾಲಯಕೆ ಪಾವತಿಸಬೇಕಾಗಿರುತ್ತದೆ. ಹೀಗೆ 
ಪಾವತಿಸಲಾದ ಮೊತ್ತವನ್ನು ಆಯಾಯಾ ಜಿಲ್ಲಾ 1 ನಗರ 
ಕೇಂದ್ರ ಗ್ರಂಥಾಲಯಗಳು ಅಭಿವೃದ್ಧಿಗೆ 
ಉಪಯೋಗಿಸಿಕೊಳ್ಳಲಾಗುತ್ತಿದೆ. 


ಇಲಾಖೆಯು ಸ್ಮೀಕರಿಸಲಾಗುವ ಗ್ರಂಥಾಲಯ ಕರದ 
ಮೊತ್ತವನ್ನು ಗ್ರಂಥಾಲಯ ಅಬಿವೃದ್ಧಿ ಚಟುವಟಿಕೆಗಳಿಗೆ 
ಸಾರ್ವಜವಿಕ ಗ್ರಂಥಾಲಯ ಇಲಾಖೆಯ ಲೆಕ್ಕ, ಪತ್ರ 
ವಿಯಮಗಳು 1975 ರ ನಿಯಮ 30 ರನ್ನ್ವಯ ಆಯ-ವ್ಯಯ 
ಸಿದ್ಧಪಡಿಸಿಕೊಂಡು ಗ್ರಂಥಾಲಯ ಪ್ರಾಧಿಕಾರಕ್ಕೆ ವಹಿಸಲಾದ 
ಕರ್ತವ್ಯಗಳನ್ನು ಪೂರೈಸುವದಕ್ಕಾಗಿ ಅಗತ್ಯಪಡಿಸಿದಂತಹ 
ಸೇವೆಗಳಿಗಾಗಿ ವಿವಿಧ ಲೆಕ್ಕಶೀರ್ಷಿಗಳಿಗೆ ಸೂಕ್ತ ಆರ್ಥಿಕ 
ಏರ್ಪಾಟಿನ್ನು ಮಾಡಿಕೊಂಡು ವೆಚ್ಚಗಳನ್ನು ಭರಿಸಲು 
ಮಿಯಮ "47 ರ. ತಿದ್ದುಪಡಿಯಂತೆ ಶೇತಡವಾರು 
ಪ್ರಮಾಣವನ್ನು ಆರ್ಥಿಕ ವರ್ಷದಲ್ಲಿ ಸ್ಟೀಕರಿಸಲಾಗುವ 
ಗ್ರಂಥಾಲಯ ಕರಕ್ಕೆ ಅನುಗುಣವಾಗಿ ಸಾಮಾನ್ಯ ಆಡಳಿತಕ್ಕೆ 
ಶೇ. 20, ಗ್ರಂಥಗಳು ಮತ್ತು ಉಪಕರಣಗಳು ಶೇ.60, ಗ್ರಂಥಾಲಯ 
ನಿರ್ವಹಣೆ ಶೇ.10, ಲೋಕೋಪಯೋಗಿ ಕಾರ್ಯ ಶೇ.5 ಹಾಗೂ 
ಇತರೆ ವೆಚ್ಚಕ್ಕಾಗಿ ಶೇ.5 ರಂತೆ ವಿಗದಿಪಡಿಸಿಕೊ೦ಡು ಒಟ್ಟು 
ಮೊತ್ತವನ್ನು ಉಪಯೋಗಿಸಲಾಗುತ್ತಿದೆ. ಇಲಾಖೆಯು 
ಸ್ಟೀಕರಿಸಲಾಗುವ ಗ್ರಂಥಾಲಯ ಕರದ ಮೊತ್ತವನ್ನು 
ಗ್ರಂಥಾಲಯ ಅಭಿವೃದ್ಧಿ ಚಟುವಟಿಕೆ ಕಾರ್ಯಗಳಿಗಲ್ಲದೆ ಬೇರೆ 
ಕೆಲಸಗಳಿಗೆ ಉಪಯೋಗಿಸುತ್ತಿರುವುದಿಲ್ಲ. 


ಸ್ಮಳೀಯ 
| ಕರವನ್ನು 


ಸಂಸ್ಥೆಗಳು ಸಂಗ್ರಹಿಸಲಾದ ಗ್ರಂಥಾಲಯ 
ಸಂಬಂಧಿಸಿದ ಜಿಲ್ಲಾ/ನಗರ ಕೇಂದ್ರ 


ಗ್ರಂಥಾಲಯಗಳಿಗೆ ನೀಡದೆ ಬಾಕಿ ಉಳಿಸಿಕೊಂಡಿರುವ! 
ಮೊತ್ತವು ದಿನಾಂಕ: 31-03-2021 ರ ಅಂತ್ಯಕೈೆ ಬೃಹತ್‌ ' 
ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ರೂ.513.54 ಕೋಟಿ 
ಹಾಗೂ ಸ್ಮಳೀಯ ಸಂಸ್ಥೆಗಳಿಂದ ರೂ.5155 ಕೋಟಿ ಒಟ್ಟಾರೆ 
ರೂ. 565.09 ಕೋಟಿ ಬಾಕಿ ಉಳಿದಿರುತ್ತವೆ. 


ನಗರಾಭಿವೃದ್ಧಿ ಇಲಾಖೆಯ ಸರ್ಕಾರದ ಆದೇಶ ಸಂ: 
ನಇ 41 ಜಿಇಎಲ್‌ 2014 ದಿ: 16-03-2021 ರಲ್ಲಿ ಬಾಕಿ 
ಉಳಿದಿರುವ ಗ್ರಂಥಾಲಯ ಕರವನ್ನು ಗ್ರಂಥಾಲಯಗಳಿಗೆ 
ಉಪಯೋಗಿಸಲು ನೀಡುವಂತೆ ಪ್ರತಿ ಆರ್ಥಿಕ ವರ್ಷ ಶೇ.25% 
ನಂತೆ ನಾಲ್ಕು ವರ್ಷಗಳಲ್ಲಿ. ಬಾಕಿ ಮೊತ್ತ ಸಂದಾಯ 
ಮಾಡಲು ಆದೇತಿಸಿರುತ್ತದೆ ಹಾಗೂ. ಪ್ರತಿ ಸ್ಥಳೀಯ ಸಂಸ್ಥೆಯು 
ESCROW ಖಾತೆಯನ್ನು ತೆರೆದು ಗ್ರಂಥಾಲಯ ಕರವನ್ನು 
ಪಾವತಿಸಲು ಆದೇಶಿಸಿರುತ್ತದೆ. 


ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನದಲ್ಲಿ ಕಾರ್ಯ 
ನಿರ್ವಹಿಸುತ್ತಿದ್ದ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳನ್ನು 
ಸರ್ಕಾರದ ಆದೇಶ ಸಂ: ಇಡಿ 64 ಎಲ್‌ ಐಬಿ 2015 ದಿನಾಂಕ: 
26-02-2019. ಮತ್ತು 24-07-209 ಗಳನ್ನ್ವಯ 5633 
ಗ್ರಂಥಾಲಯಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆಗೆ ಹಸ್ತಾಂ೦ತರಿಸಲಾಗಿದ್ದು, ಸದರಿ 
ಗ್ರಂಥಾಲಯಗಳು ಸಧ್ಯ ಗ್ರಾಮೀಣಾಭಿವೃದ್ದಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆ ಅಡಿಯಲ್ಲಿ ಕಾರ್ಯ 
ನಿರ್ವಹಿಸುತ್ತಿವೆ ಹಾಗೂ ಗ್ರಾಮ ಪಂಚಾಯತಿಗಳು 
ಸಂಗ್ರಹಿಸುತ್ತಿರುವ ಗ್ರಂಥಾಲಯ ಕರವನ್ನು ಆಯಾ ಗ್ರಾಮ 
ಪಂಚಾಯತಿಗಳೇ ಗ್ರಂಥಾಲಯ ಅಭಿವೃದ್ಧಿಗಾಗಿ 
ಬಳಸಲಾಗುತ್ತಿದೆ. 209 ರವರೆಗೆ ವಿವಿಧ ಗ್ರಾಮ 
ಪಂಚಾಯತಿಗಳಿಂದ ಬಾಕಿ ಉಳಿಸಿಕೊಳ್ಳಲಾದ ಗ್ರಂಥಾಲಯ 
ಕರವನ್ನು ಸಹ ಆಯಾ ಗ್ರಾಮ ಪಂಚಾಯತಿಗಳು ಗ್ರಂಥಾಲಯ 
ಅಭಿವೃದ್ಧಿಗಾಗಿ ಬಳಸಿಕೊಳ್ಳುವಂತೆ ಸರ್ಕಾರದ ಆದೇಶ ಸಂ: 
ಇಡಿ 64 ಎಲ್‌ ಐಬಿ 2015 ಬೆಂಗಳೂರು ದಿವಾ೦ಕ: 26-02-2019 
ರನ್ನಯ ಗ್ರಾಮ ಪಂಚಾಯತಿಗಳೇ ಬಳಸಿಕೊಳ್ಳುತ್ತಿವೆ. 


ಅ. 


| ಇಲ್ಲವಾದಲ್ಲಿ, ಬೇರೆ ಕೆಲಸಗಳಿಗೆ 


ಉಪಯೋಗಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ? - ಬಂದಿದ್ದಲ್ಲಿ 
ಗ್ರಂಥಾಲಯ ಕರವನ್ನು 
ಗ್ರಂಥಾಲಯಗಳಿಗೆ . § 
ಉಪಯೋಗಿಸಲು ಸರ್ಕಾರ 
ಯಾವ ಕ್ರಮ ಕೈಗೊಂಡಿದೆ? 
(ವಿವರ ನೀಡುವುದು) 


[ಸಾರ್ವಜನಿಕ ಗ್ರಂಥಾಲಯ ಇಲಾಖೆಗೆ ಪಾವತಿಸಲಾದ 
ಗ್ರಂಥಾಲಯ ಕರದ ಮೊತ್ತವನ್ನು ಸಾರ್ವಜನಿಕ ಗ್ರಂಥಾಲಯ 


ಅಭಿವೃದ್ದಿ ಚಟುವಟಿಕೆ ಕಾರ್ಯಗಳಿಗೆ "ಮಾತ್ರ 
ಉಪಯೋಗಿಸಲಾಗುತ್ತಿದೆ. \ 
ನಿರ್ದಿಷ್ಟಪಡಿಸಲಾದ ಅವಧಿಯೊಳಗಾಗಿ 


ಗ್ರಂಥಾಲಯ ಉಪಕರವನ್ನು ಪಾವತಿಸಲು ವಿಫಲವಾದಲ್ಲಿ, 
ಅಥವಾ ಹಣ ರವಾನಿಸಲು ವಿಳಂಬ ಮಾಡಿದಲ್ಲಿ ಆರ್ಥಿಕ 
ಇಲಾಖೆಯು ಸ್ನಳೀಯ ಪ್ರಾಧಿಕಾಗಳ ಎಸ್‌.ಎಪ್‌.ಸಿ 
ಅನುದಾನದ ಮೊತ್ತದಿಂದ ನೇರವಾಗಿ ಕಡತಗೊಳಿಸಿ, 
ಸಂಬಂಧಪಟ್ಟ ನಗರ ಗ್ರಂಥಾಲಯ ಪ್ರಾಧಿಕಾರ ಅಥವಾ 
ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರಕ್ಕೆ ಬಿಡುಗಡೆಗೊಳಿಸುವ 
ಬಗ್ಗೆ ಕರ್ನಾಟಕ ಗ್ರಂಥಾಲಯ ಇಲಾಖೆಯ ಕಾಯ್ಕೆ 1965ರ 
ಕಲಂ 30ಕ್ಕೆ ತಿದ್ದುಪಡಿ ತರುವ ಸಂಬಂಧದಲ್ಲಿ 


ಆರ್ಥಿಕ ಇಲಾಖೆಯ ಸಹಮತಿ ಪಡಯಲು ಆರ್ಥಿಕ 


"| ಇಲಾಖೆಗೆ ಕಡತವನ್ನು ಸಲ್ಲಿಸಲಾಗಿ, ಆರ್ಥಿಕ ಇಲಾಖೆಯು 


ಈ ಕೆಳಗಿನಂತೆ ಅಭಿಪ್ರಾಯ ನೀಡಿರುತ್ತದೆ. - 


“The proposal‘has been examined. Finance 
Department agrees to imposing time timit of 30 days 
as prosposed in amendment ‘to section 30(4) of 
Karnataka Public Libraries Act 1965. However, 
Finance Department does not agree to the Proposed 
amendment wherein in case of non-transfer of library 
cess within 30 dyas. Finance Department to directly 
deduct the same from SFC Grants and release it to 
concerned Library Authorities (proposed section 
30(5).” 


ಆರ್ಥಿಕ ಇಲಾಖೆಯು ನೀಡಿರುವ ಸಹಮತಿಯ 
ಮೇರೆಗೆ ಕಡತವನ್ನು ಸಂಸದೀಯ ' ವ್ಯವಹಾರಗಳ 
ಇಲಾಖೆಯ ಪರಿಶೀಲನಾ ಸಮಿತಿ ಮುಂದಿಡಲು 
ಕಡತವನ್ನು ಸಂಸದೀಯ : ವ್ಯವಹಾರಗಳ ಇಲಾಖೆಗೆ 
ಕಡತವನ್ನು ಸಲ್ಲಿಸಲಾಗಿದೆ. . 


ಸಂಖ್ಯೆ: ಇಡಿ 32 ಎಲ್‌ಐಬಿ 2021 


ಪ್ರಾಥಮಿಕ ಮತ ] ರಡ ಶಿಕ್ಷಣ ಹಾಗೂ 


